ಕರ್ನಾಟಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2035 

02. ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
03. ಉತ್ತರಿಸುವ ದಿನಾಂಕ : 17/03/2022 

04. ಉತ್ತರಿಸುವ ಸಚಿವರು. : ಗೃಹ ಸಚಿವರು. 


ತನ್‌ ಕಳದ ಕ ವರ್ಷಗಳಲ್ಲಿ ರಾಜ್ಯದಲ್ಲಿ ಕಳೆದ ರಳು (2019, 2020, 


ಕೈಗೊಂಡಿರುವ ಕ್ರಮಗಳೇನು? (ವಿವರ 


ನೀಡುವುದು) 


ಇಂಟರ್‌ನೆಟ್‌ /ಮೊಬೆ ೈಲ್‌ ಫೋನ್‌/ 2021, 3022 (ಫೆಬ್ರವರಿ ಅಂತ್ಯದವರೆಗೆ) ಇಂಟರ್‌ 
ಆನ್‌ಲೈನ್‌ ಬಳಸಿ ಹಣ ವಂಚನೆ ನೆಟ್‌ /ಮೊಬೈಲ್‌ ಘೋನ್‌ ಬಳಸಿ ಹಣ ವಮಂಚನೆ/ದೋಚುವ ಬಗ್ಗೆ 
ಮಾಡುವ (ಸೈಬರ್‌ ಕ್ರೈಂ) ಎಷ್ಟು| ದಾಖಲಾದ ಪ್ರಕರಣಗಳ ವಿವರಗಳನ್ನು ಅನುಬಂಧದಲ್ಲಿ 
ಪ್ರಕರಣಗಳು ಬೆಳಕಿಗೆ ಬಂದಿವೆ: ಈ | ನೀಡಲಾಗಿದೆ. 

ಪೈಕಿ ಎಷ್ಟು ಪ್ರಕರಣಗಳಿಗೆ ಕೇಸ್‌ 

ದಾಖಲಿಸಲಾಗಿದೆ: ಎಷ್ಟು 

ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ: 

ಈ ಮೂಲಕ ಎಷ್ಟು ಹಣ 

ವಂಚೆಸಲಾಗಿದೆ: (ವರ್ಷಾವಾರು 

ವಿವರ ನೀಡುವುದು) 

2) ರಾಜ್ಯದಲ್ಲಿ” ಇಂಟರ್‌ನೆಟ್‌/ಮೊಬೈಲ್‌ * ಸೈಬರ್‌ ಅಪರಾಧಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲು 
ಘೋನ್‌/ಆನ್‌ಲೈನ್‌ ಮೂಲಕ | ಹಾಗೂ ಇಂತಹ ಪ್ರಕರಣಗಳನ್ನು ತಡೆಗಟ್ಟಲು ರಾಜ್ಯದ ಪ್ರತಿ 
ವಂಚನೆಗೊಳಗಾಗುತ್ತಿರುವವರ ಸಂಖ್ಯೆ ಜಿಲ್ಲೆ ಹಾಗೂ ನಗರಗಳಲ್ಲಿ ವಿಶೇಷ ಸೈಬರ್‌, ನಾರ್ಕೋಟಿಕ್‌ 
ಪ್ರತಿದಿನ ಏರಿಕೆಯಾಗುತ್ತಿದ್ದು, ಇದಕ್ಕೆ| ಎಕನಾಮಿಕ್‌ ಪೊಲೀಸ್‌ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. 
ಅನುಸಾರವಾಗಿ ಸೈಬರ್‌ ಕ್ರೈಂ ರಾಜ್ಯದಲ್ಲಿ ಒಟ್ಟು 46 ಸಿ.ಇ.ಎನ್‌ ಪೊಲೀಸ್‌" ಠಾಣೆಗಳು 
ಕೇಸ್‌ಗಳನ್ನು ಇತ್ಯರ್ಥಪಡಿಸಲು | ಹಾಗೂ ಇವುಗಳ ಪೈಕಿ ಬೆಂಗಳೂರು ನಗರದಲ್ಲಿ ಮಾತ್ರ 8 
ಪ್ರತ್ಯೇಕ ಸಿಬ್ಬಂದಿಗಳನ್ನು | ವಶೇಷ ಸಿ.ಇಎನ್‌ ಹೊಲೀಸ್‌ ಠಾಣೆಗಳು ಪ್ರತಿ ವಿಭಾಗಕ್ಕೆ 
ನೇಮಿಸಲಾಗುತ್ತಿದೆಯೇ: ಹಾಗಿದ್ದಲ್ಲಿ ಏಂದರಂತೆ ಕಾರ್ಯ ನಿರ್ವಹಿಸುತ್ತಿದೆ. ಅಂತೆಯೇ 
ಎಷ್ಟು ಪೊಲೀಸ್‌ ಠಾಣೆಗಳನ್ನು ಮತ್ತು ಭಜಂಗಳೂರು ನಗರದಲ್ಲಿ ಒಂದು ಸೈಬರ್‌ ಕ್ರೈಂ ಪೊಲೀಸ್‌ 
ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ: | ಠಾಣೆ ಹಾಗೂ ಸಿ.ಐ.ಡಿ ಘಟಕದಲ್ಲಿ ಒಂದು “ಸೈಬರ್‌ ಕ್ಕೈಂ 
(ಸಂಪೂರ್ಣ ವಿವರ ನೀಡುವುದು) ಪೊಲೀಸ್‌ ಠಾಣೆ ಕಾರ್ಯನಿರ್ವಹಿಸುತ್ತಿದೆ. 

* ರಾಜ್ಯದ ಪ್ರತಿ ಸೈಬರ್‌ ಕ್ರೈಂ ಹೊಲೀಸ್‌ ಠಾಣೆಗಳಿಗೆ 
ಪ್ರಕ್ನೇಕವಾಗಿ ಒಬ್ಬ ಪಿಐ, ಪಿಎಸ್‌ಐ, ಹೆಚ್‌ಸಿ ಮತ್ತು ಪಿ.ಸಿ 
ದರ್ಜೆಯ ಅಧಿಕಾರಿ/ ಸಿಬ್ಬಂದಿಗಳನ್ನು ನೇಮಿಸಲಾಗಿರುತ್ತದೆ. 

yee — ನ್ನ 4 
ಇತ್ಯರ್ಥಪಡಿಸಲು ಸಿಬ್ಬಂದಿಗಳಿಗೆ ° ಸೈಬರ್‌ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ ಸಿ.ಐ.ಡಿ 
ಬೇಕಾದ ಆಧುನಿಕ ತಂತ್ರಜ್ಞಾನದ ಕಛೇರಿಯಲ್ಲಿ Centre for Cyber crime Investigation 
ಪರಿಕರಗಳು ಮತ್ತು ತರಬೇತಿಯ | ಬ್ಲ Digital Forensic Training & Research 
ಕರತ ಇರುವುದು ಸರ್ಕಾರದ ಘಟಕವನ್ನು ಪ್ರಾರಂಭಿಸಲಾಗಿದ್ದು, ta Security 
ಈ ಸ ಮಸ್ಸಗ ಳನ್ನು ನ ಬಂದದುದ Council of India ರವರ ಸಹಯೋಗದೊಂದಿಗೆ ವಿಶೇಷ 


ಸೈಬರ್‌ ಹೊಲೀಸ್‌ ಠಾಣೆಯ ಅಧಿಕಾರಿಗಳು ಮತ್ತು 
ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ 


ಸಐ.ಡಿ. ಕಛೇರಿಯಲ್ಲಿ `ಸಿ.ಎಫ್‌.ಯು ವಧಾಗವು ಹರಿಯ 
'ಅಧಿಕಾರಿಗಳ . ಉಸ್ತುವಾರಿಯಲ್ಲಿ . ಕಾರ್ಯನಿರ್ವಹಿಸುತ್ತಿದ್ದು, 


ಸಿ.ಎಫ್‌ ಯು ಭಾಗದಲ್ಲಿ ೫೫ ಈದುನಕ f ತರತ್ರಜ್ಞಾನ 
ಬಳಸಿಕೊರಿಡು ಪ್ರಕರಣಗಳನ್ನು 'ಭೇದಿಸಲಾಗುತ್ತಿದೆ. \ 


ಸರ್ಕಾರದಿಂದ ನ್ಯಾಶನಲ್‌ ಸೈಬರ್‌ ಕ್ರೈಂ, ರಿಪೋರ್ಟಿಂಗ್‌ 


ಪೋರ್ಟಲ್‌ ಪ್ರಾರಂಭಿಸಿದ್ದು ಸಾರ್ವಜನಿಕರು ತಮಗೆ 
 ವಂಚನೆಯಾದ ಬಗ್ಗೆ ಈ ಪೋರ್ಟಲ್‌ ಮುಖಾಂತರ ದೂರು 
ಸಲ್ಲಿಸಿದಲ್ಲಿ ಇದರ ಮುಖಾಂತರ ಸಂಬಂಧಿಸಿದ ಬ್ಯಾಂಕಗಳಿಗೆ 


ಇ-ಮೇಲ್‌ ಮೂಲಕ ಸಂಪಕಿೀಸಿ ಆರೋಪಿತರ" ಖಾತೆಗಳನ್ನು 
ಡೆಬಿಟ್‌ ಫ್ರೀಜ್‌ ಮಾಡಿಸಲು ಅನೂಕುಲವಾಗಿರುತ್ತದೆ. 


ತುರ್ತು ' ಸಹಾಯವಾಣಿ ಸಂಖ್ಯೆ 12 ಸಂಖ್ಯೆಯನ್ನು 
ಪ್ರಾರಂಭಿಸಿದ್ದು, ಸಾರ್ವಜನಿಕರು 247 ತುರ್ತಾಗಿ ಯಾವುದೇ 
ತರಹದ ವಂಚನೆ ಮತ್ತು ತೊಂದರೆಯಾದ ಬಗ್ಗೆ 
ಸಂಪರ್ಕಿಸಬಹುದಾಗಿರುತ್ತದೆ. 


ಡ್‌ ಾಷ್ಯ 


| 
: ಹೆಚ್‌ಡ29ಪಸಿಕ್ಕೂ 2022 


hal 


(ಆರಗ ಜ್ಞಾನ್ದೇಂ 
"ಗೃಹ ಸಚಿವರು 


ಅನುಬಂ 


Pe ನಯಾಗಿ ಅವುಗಳ ಪೈಕ ಪತ್ರೆಇತ್ಯೃರ್ಥಪಔಸರುವ ವಂಚನೆ/ದೋಚಿರುವ ಹಣವ 
ಒಟ್ಟು ಸೈಬರ್‌ ಇಂಟರ್‌ನೆಟ್‌ / ಮೊಬೈಲ್‌ ಪ್ರಕರಣಗಳು ಮೊತ್ತ K 
ಪ್ರಕರಣಗಳ ಘೋನ್‌ ಬಳಸಿ ಹಣ | 
ಸಂಖ್ಯೆ ವಂಚಿಸಿರುವ ಪ್ರಕರಣಗಳ 
$ ಸಂಖ್ಯೆ 
ನಂಟರ್‌ನಡ್‌ ರ್‌ 
ಘೋನ್‌ 
2019 11721 10530 1018 2385 1563632743 
2020 10189 2655 7266. 3375 1008548364 
2021 7694 2078 | 5310 2125 1582437027 
! ವ 
2022 1735 266 1416 102 - 254373998 


